ಉತ್ತರಿಸ ಬೇಕಾದ ದಿನಾಂಕ 
ಉತ್ತರಿಸ ಬೇಕಾದ ಸಚಿವರು 


ಕರ್ನಾಟಕ ವಿಧಾನ ಪದಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ. 
. ವಿಧಾನ ಪರಪಕ್ತಿನ ಸದಸ್ಯರ ಹೆಸರು 


! 


ಶ್ರೀ. ಎಂ ಎ. ಗೋಪಾಲಸ್ವಾಮಿ, 

(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 

22.03.2021 

ಮಾನ್ಯ ಪ್ರವಾಸೋದ್ಯಮ ಹಾಗೂ ಪರಿಸರ ಮತ್ತು 
ಜೀವಿಪರಿಸ್ಥಿತಿ ಸಚಿವರು 


ಕೈಗಾರಿಕೆಗಳಲ್ಲಿ ಉತ್ಪಾದನೆಯಾಗುವ ತ್ಯಾಜ್ಯ 


ವಸ್ತುಗಳು ಯಾವುವು; ಈ ತ್ಯಾಜ್ಯವು ಯಾವ 


ರಾಸಾಯನಿಕಗಳನ್ನು ಒಳಗೂಂಡಿರುತ್ತದೆ; ಈ 


ತ್ಯಾಜ್ಯವು ಮನುಷ್ಯ ಮತ್ತು : ಪ್ರಾಣಿ ಪಕ್ಷಿಗಳಿಗೆ 
ಅಪಾಯಕಾರಿಯೇ ಈ ತ್ಯಾಜ್ಯವನ್ನು 
ವಿಲೇವಾರಿ ಮಾಡುವ .. ವಿಧಾನಗಳು 
ಯಾವುವು; (ವಿವರ ನೀಡುವುದು) 


"ಕಮ್‌ ಪಕ್ಷಿ ವಿವರಗಳು 
ಸಂಖ್ಯೆ \ | 

; SENET 
(ಅ) |ಡೈರಿ ಮತ್ತು ಇದಕ್ಕೆ ಸಂಬಂಧ ಪಟ್ಟ IK ಡೈರಿ ಮತ್ತು ಇದಕ್ಕೆ ಸಂಬಂಧ ಪಟ್ಟ 


ಕೈಗಾರಿಕೆಗಳಲ್ಲಿ ' ಉತ್ಪಾದನೆಯಾಗುವ 
ತ್ಯಾಜ್ಯ ವಸ್ತುಗಳು ಕೆಳಗಿನಂತೆ 
ಇರುತ್ತವೆ. 

ಗೃಹ ಬಳಕೆ ತ್ಯಾಜ್ಯ 

ಕೈಗಾರಿಕೆ ಪ್ರಕ್ರಿಯೆಯಿಂದ 
ಉತ್ಪತಿಯಾಗುವ ತ್ಯಾಜ್ಯ. 
ಬಾಯ್ದರ್‌ನಿಂದ ಉತ್ಪತ್ತಿಯಾಗುವ 
ಬೂದಿ. 


ಘನ ತ್ಯಾಜ್ಯ ವಸ್ತುವಾದ pouch 
film waste 
ಅಪಾಯಕಾರಿ ತ್ಯಾಜ್ಯವಾದ Used 
oil & grease 


ಮೇಲೆ ತಿಳಿಸಿರುವ  ತ್ಯಾಜ್ಯಗಳಲ್ಲಿ 
ಒಳಗೊಂಡಿರುವ ರಾಸಾಯನಿಕಗಳು 
ಕೆಳಗಿನಂತೆ ಇರುತ್ತವೆ. 

ಗೃಹ ಬಳಕೆ ತ್ಯಾಜ್ಯ- ತೇಲಾಡುವ 
ಘನ ವಸ್ತುಗಳು(8$), 
BOD{Biochemical Oxygen 
Demand) . ; 
ಕೈಗಾರಿಕೆ ಪ್ರಕ್ರಿಯೆಯಿಂದ 
ಉತ್ಪತಿಯಾಗುವ ತ್ಯಾಜ್ಯ- ೦11 & 


“grease, ತೇಲಾಡುವ ಘನ 

ವಸ್ತುಗಳು(8$), ಸ 
BOD(Biochemical Oxygen 
Demand), COD (Chemical 
Oxygen Demand) 


. ಈ ತ್ಯಾಜ್ಯವು 'ಸಂಸ್ಕರಣೆಯಾಗದೇ 
ಏಸರ್ಜಿಸಿದ್ದಲ್ಲಿ ಮನುಷ್ಯ ಮತ್ತು ಪ್ರಾಣಿ 
ಪಕ್ಷಿಗಳಿಗೆ ಅಪಾಯಕಾರಿಯಾಗುತ್ತದೆ. 


. ಈ ತ್ಯಾಜ್ಯವನ್ನು ಕೆಳಕಂಡಂತೆ] - 
ವಿಲೇವಾರಿ ಮಾಡುವ |. 
ವಿಧಾನಗಳಾಗಿವೆ. 4h 
ಗೃಹ ಬಳಕೆ ತ್ಯಾಜ್ಯ- ರೊಚ್ಚು ತೊಟ್ಟಿ 
ಅಥವಾ -ರೊಚ್ಚು: ನೀರಿನ ಸಂಸ್ಕರಣಾ 
ಘಟಕ. .- | | 
ಕೈಗಾರಿಕೆ -. ಪ್ರಕ್ರಿಯೆಯಿಂದ 
ಉತ್ಪತ್ತಿಯಾಗುವ ತ್ಯಾಜ್ಯ-ವಿಸೃತ. ಗಾಳಿ 
ವ್ಯವಸ್ಥೆ ಸಂಸ್ಕರಣ ಘಟಕ 
ಬಾಯ್ದರ್‌ನಿಂದ ಉತ್ಪತ್ತಿಯಾಗುವ 
ಬೂದಿಯನ್ನು ಗೊಬ್ಬರವಾಗಿ 
ಉಪಯೋಗಿಸಲಾಗುತ್ತದೆ 

ಘನ ತ್ಯಾಜ್ಯ ವಸ್ತುವಾದ pouch 
film waste ಅಧಿಕೃತ ಮರು 
ಬಳಕೆದಾರರಿಗೆ ವಿಲೇವಾರಿ 
ಮಾಡಲಾಗುತ್ತಿದೆ. 

ಅಪಾಯಕಾರಿ ತ್ಯಾಜ್ಯವಾದ Used 
oil & grease - ಕರ್ನಾಟಕ ರಾಜ್ಯ 


ಮಾಲಿನ್ಯ ನಿಯಂತ್ರಣ 
ಮಂಡಳಿಯಿಂದ ಅನುಮತಿ 


ಪಡೆದಿರುವ ಮರು ಬಳಕೆದಾರರಿಗೆ 
ವಿಲೇವಾರಿ ಮಾಡಲಾಗುತ್ತದೆ. 


(ಆ) 


4 


ಮಾಲಿನ್ಯ : ನಿಯಂತ್ರಣ ಮಂಡಳಿಯಿಂದ 
ಇಂತಹ ಕೈಗಾರಿಕೆಗಳ ತಪಾಸಣೆಯನ್ನು ಕಾಲ 
ಕಾಲಕ್ಕೆ ನಡೆಸಲಾಗುತ್ತಿದೆಯೇ ; ಇದ್ದಲ್ಲಿ 
ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲ್ಲೂಕಿನ 
ಶೆಟ್ಟಿಹಳ್ಳಿ ಗ್ರಾಮದಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ನಂದಿನಿ ಹೈಟೆಕ್‌ 


| puso (Nandini Hi-tech Product 


Plant ) ತಪಾಸಣೆ ನಡೆಸಲಾಗಿದೆಯೇ; 
ನಡೆಸಿದ್ದಲ್ಲಿ ಈ ಘಟಕದಲ್ಲಿ ಉತ್ಪತ್ತಿಯಾಗಿರುವ 
ತ್ಯಾಜ್ಯ ವಸ್ತುಗಳು ಮತ್ತು ರಾಸಾಯನಿಕಗಳು 
ಯಾವುವು; ಈ ತ್ಯಾಜ್ಯವನ್ನು ಯಾವ ರೀತಿ 
ಎಲೇವಾರಿ ಮಾಡಲಾಗುತ್ತಿದೆ; 

ವರದಿ ಸಹಿತ ವಿವರ ನೀಡುವುದು) 


(ತಪಾಸಣಾ 


| ತ್ಯಾಜ್ಯವನ್ನು 


ಕರ್ನಾಟಕ ರಾಜ್ಯ ಮಾಲಿನ್ಯ 
ನಿಯಂತ್ರಣ ಮಂಡಳಿಯಿಂದ ಇಂತಹ 
ಕೈಗಾರಿಕೆಗಳಿಗೆ ಕಾಲ ಕಾಲಕ್ಕೆ ತಪಾಸಣೆ 


ನಡೆಸಲಾಗುತ್ತಿದೆ. 

ದಿನಾಂಕ:26.02.2021 ರಂದು 
Nandini Hi-tech Product 
Plant ಘಟಕವನ್ನು ಪ್ರಾದೇಶಿಕ 
ಕಛೇರಿಯ ಪ್ರಾದೇಶಿಕ ಅಧಿಕಾರಿ 
ತಪಾಸಣೆ ಮಾಡಿದ್ದು, ತಪಾಸಣಾ 
ವರದಿಯನ್ನು ಅನುಬಂಧದಲ್ಲಿ 
ನೀಡಿದೆ. ಈ ಘಟಕದಿಂದ 


. ಉತ್ಪತ್ತಿಯಾಗುವ . ತ್ಯಾಜ್ಯ ವಸ್ತುಗಳ 
ವಿಲೇವಾರಿ ಮಾಡುವ ವಿಧಾನಗಳು 
-ಕೆಳಕಂಡಂತೆ ಇರುತ್ತದೆ. 


ಗೃಹ ಬಳಕೆ ತ್ಯಾಜ್ಯ- 32 KLD ಗೃಹ 
ಆವರಣದಲ್ಲಿ ವಿಭಿನ್ನ 
ಸ್ಥಳಗಳಲ್ಲಿ - ಸೆಪ್ಪಿಕ್‌ಟ್ಯಾಂಕ್‌ ಮೂಲಕ 
ಎಲೇವಾರಿ ಮಾಡಲಾಗುತ್ತಿದೆ. 

ಕೈಗಾರಿಕೆ ಪ್ರಕ್ರಿಯೆಯಿಂದ 
ಉತ್ಪತ್ತಿಯಾಗುವ 878 KLD 
ತ್ಯಾಜ್ಯವನ್ನು ಸಂಸ್ಕರಿಸಲು 2 
ಸಂಖ್ಯೆಯುಳ್ಳ 600 KLD ಎಿಸೃತ ಗಾಳಿ 
ವ್ಯವಸ್ಥೆ ಸಂಸ್ಕರಣ ಘಟಕವನ್ನು’ 
ಅಳವಡಿಸಿರುತ್ತದೆ' ಹಾಗೂ ಸಂಸ್ಕರಿಸಿದ. 
ತ್ಯಾಜ್ಯವನ್ನು ಆವರಣದಲ್ಲಿ ವ್ಯವಸಾಯದ 
ಉಪಯೋಗಕ್ಕಾಗಿ ಬಳಸಲಾಗುತ್ತಿದೆ. 
ETP: Sludge - 130 Kg 
month-— ಆವರಣದಲ್ಲಿ ಗಿಡ 
ಮರಗಳನ್ನು ಬೆಳೆಸಲು ಗೊಬ್ಬರವಾಗಿ 
ಉಪಯೋಗಿಸಲಾಗುತ್ತಿದೆ. 


pe 


* ಬಾಯ್ದರ್‌ನಿಂದ ಉತ್ಪತ್ತಿಯಾಗುವ 
ಬೂದಿ-200 ಔಲ/dy ಗೊಬ್ಬರವಾಗಿ 
ಉಪಯೋಗಿಸಲಾಗುತ್ತದೆ ಹಾಗೂ 
ರೈತರಿಗೆ ನೀಡಲಾಗುತ್ತದೆ. 


+ Metal scrap- 100Kg/ month- 
ಮರುಬಳಕೆದಾರರಿಗೆ ಮಾರಲಾಗುತ್ತಿದೆ. 

* ಅಪಾಯಕಾರಿ ತ್ಯಾಜವಾದ Waste oil- 
0.2Kl/year, oil soaked ‘cotton 


waste-0.2MT/year ಕರ್ನಾಟಕ 
ರಾಜ್ಯ ಮಾಲಿನ್ಯ ನಿಯಂತ್ರಣ 
ಮಂಡಳಿಯಿಂದ ಅನುಮತಿ ಪಡೆದಿರುವ 
ಮರು ಬಳಕೆದಾರರಿಗೆ ವಿಲೇವಾರಿ 
ಮಾಡಲಾಗುತ್ತದೆ. 


ಈ ಘಟಕದಿಂದ ಬಿಡುಗಡೆಯಾಗುತ್ತಿರುವ 
ತ್ಯಾಜ್ಯ ಮತ್ತು ಇತರೆ ರಾಸಾಯನಿಕಗಳನ್ನು 


ವೈಜ್ಞಾನಿಕವಾಗಿ ಸಂಸ್ಕರಣೆ ಮಾಡದೆ ಸಮಿಪದ 


ಹಳ್ಳ- ಕೊಳ್ಳ - — ಕೆರೆಗಳಿಗೆ 
ಹರಿಸುತ್ತಿರುವುದರಿಂದ ಈ ಘಟಕದ ಸುತ್ತ 
ಮುತ್ತಲಿನ ಹಲವಾರು ಗ್ರಾಮಸ್ಥರು ಮತ್ತು 
ಪಾಣಿ ಪಕ್ಷಿಗಳು . ಅಸ್ಪಸ್ಥಗೊಳ್ಳುತ್ತಿರುವ 
ಪ್ರಕರಣಗಳು ” ಭೆಳಕಿಗೆ ಬಂದಿದ್ದು, ಈ 
ವಿಷಯವು ಸರ್ಕಾರದ. 'ಗಮಕಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ ಈ ಸಂಬಂದ 
ಕೈಗೊಂಡಿರುವ ಕ್ರಮಗಳೇನು%(ವಿವರ 
-»] ನೀಡುವುದು) 


ಸಂಖ್ಯೆ: ಅಪಜೇ 16 ಇವಎನ್‌ಜೆ 2021 


ಅಂತಹ ಯಾವುದೇ ಪ್ರಕರಣ ಮಂಡಳಿಯ 
ಪ್ರಾದೇಶಿಕ . ಕಛೇರಿಯ ವರದಿಯಲ್ಲಿ ಕಂಡು 
ಬಂದಿರುವುದಿಲ್ಲ. ಅಂತಹ ಯಾವುದೇ 
ದೂರುಗಳು ಮತ್ತು ಉಲ್ಲಂಘನೆ ಆಗಿದ್ದಲ್ಲಿ 
ಕಾಯ್ದೆ ಆನ್ಸಯ ಕ್ರಮ ತೆಗೆದುಕೊಳ್ಳಲಾಗುತ್ತದೆ. 


- 5) 
ಸೋದ್ಯಮ ಹಾಗೂ ಪರಿಸರ ಮತ್ತು 
ಜೀವಿಪರಿಸ್ಥಿತಿ ಸಚಿವರು 


[ts 


ಓನುಬವೆ. 


INSPECTION REPORT. OF. SMT. RADHA EQ. RO HASSAN 


; Mi. Rnd HETech Prodi Plan ಸ 
(A unit of KMF), » 
Sy. No.92/1, 101, 1031), ioszA, 105/05, 


109/3 and 150 Sheutihalli Village, Jariviri Post, 
Channaray apatha 5731 16, Hassan District. 
MIs. Nandini Hi-Tech Product Plant. 
(A ‘unit of KMF). Shettihalli, Janivara Post, 
Channaray apatna, ee 116 Hassan District. 


Fame, desigriation of the occupier 
and correspondence address 


'] Category and classification as per 
J. Board notification ಸ 
-Gross:black ofthe fixed pe value 

‘asperthe latest audited balance sheet. 
Consent Status 


Wc Fy [YT Copied consent’ valid Up to’ 3ರ 06. 2037: 


3 


Person Contacted 


Preamble: 
‘Mss. Nandini HiTech 

Channarayapitiia : ” 

collected ‘Hoi ‘Co 


~operalive: mertibers. This tint has dblained the 
operation of the Dairy unit to dchaige the effluents: and air emissi 


| of és ಪಸರ 2, 2, 16, 00, ;060 LPM, Milk povider of capacity 1800 TPM, 


ye ಸ But ofc capacity 1126: PM, 
-C ಹ | capacity 1087PM arid. uur Tefia pack of Milk or ‘capacity 30, 00, 00 LPM for. the 


péiod’ up to 30. 06. 2024. The. copy ofthe. coisent "rd is here vith ಂlಂscd 2 
“Yotir Tind referencé. DS ಓ ಈ 


nsent of the po ltt the 


ತಿ ಕಡ 


ons or ie Processing of milk 


Annet re-Lfor 


CE 


The D. a ಜಿ 
.. The airy was inspected we ೬5೦ of this offi ice on abಂye. Said date for routinei Mspegtio ; 
and foloving observations Were mad. ಮ h 


well located wil 
_ of water is ai frou river. x Hooniely and from 4:bore 
‘The main source 


ಬ - The total: aber of Fonployess working at piesént is 


5 proyided.2 Noor ETP of Gjicity ED dh forth 
eluent ‘generated. from Block, (01d) & Block 2(New Unit, 
p The total water consumption. for domestic i i540 ಸಂ | Na 
alk and ‘soak pit. AN 
* The dairy has psa so ರ or ಶಂ 1. ಬ dB 
Wak ನ \ 


andi is ‘disposed through Septi 


[OS STEN 


APC Status: 


The details of air pollution sources and it 5 control measures ar¢ a5 follows 


Air 
Pollution 
Sources 


Sl, 
No 


Type of 


fuel used 


within the dairy premises and there was no discharge f effluent outside the dairy. 


Constiti’ 


AN Ch imney, 
Emissio | poight..* 
n iin mts AGL . Remarks 


Provi. FT . 
lated {ded 


* The treated trade effluent is completely utilized into on land for irrigation purposes 


p 


“Complied 


Boiler of 4.5 _ 
— TPH -2No.s 
Air Heater — ಲ್ನ 
Provided ಸ) 
4. 200 KVA HsD PMSO2 |,.§ 6:.|, Acoustic ,| Provided . 
| BG set OO NO, ಆಗಲಂಟಕ 
! ಠಿ | iowa | sev lem, 20a! Acoust | Prosided | | 
| Ds | : 502 ; | enclosure ! ! : 
L | i NO j- | 
| | - i R 1 | » i ಬ, | | | 
1:8 | i010 KYA Bio Fu I! PM 1 32 42 ‘Acoustic RN | 
| DGss | 502, “enclosufs | Provided 
| NO, : 
| | 
| l | | 
|7| ioTpH. | WoodlBrig | Particula | 32 | 32 Dust | Provided 
i | boiler : uetie fe matter j Collector 


Solid Waste: - 


The solid and other waste generation and disposal details are mentioned below: 


pS 


SL Type of solid waste Quantity in T Mode of disposal 

No. generation. Ke/month 

1 ETP sludge 130 Used as manure for their own plantations within ನ್‌ 
> | Package papef waste pe by tendering. 

3 | Waste polythene film 200 Ke/month | Sold to buyers by tendering. 

4 | Boiler Ash 200 Kg/day { Sold to buyers. 

5 | Fat removed sludge i TPA Sold to buyers by maintaining records. 

6 | Metal Scrap 100 Kg/month | Sold to recyclers by tendering 


Hazardous and other Wastes: ನ 
p to 30.06.2018. The details. of hazardous wastes generation 
astes Rul 6,2016 is: 8 follows 


The authorization Is valid u 
and its disposal as per t the Hazardous Waste & ‘othe 1 


